ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ: 1323(1635) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಕಾಂತರಾಜ್‌(ಬಿಎ೦ಎಲ್‌)(ಸ್ಮಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತ್ರಿಗಳು 


ವಿಷಯ: ಕಾಡಾ ಕಾರ್ಯಚಟುವಟಿಕೆಗಳ ಬಗ್ಗೆ 


(ಅ) ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ (ಕಾಡಾ) ಅಂದರೇನು; ರಾಜ್ಯದಲ್ಲಿ ಎಷ್ಟು 
ಕಾಡಾಗಳಿವೆ; ಇವುಗಳು ಯಾವ ನಿಗಮ/ಇಲಾಖೆಯ ವ್ಯಾಪ್ಲಿಯಲ್ಲಿ ಬರುತ್ತದೆ; ಕೇಂದ್ರ ಕಛೇರಿ 
ಎಲ್ಲಿದೆ; (ವಿಳಾಸ, ದೂರವಾಣಿ ಸಂಖ್ಯೆಗಳೊಂದಿಗೆ ವಿವರವಾದ ಮಾಹಿತಿ ನೀಡುವುದು) 


(ಆ) ಇವುಗಳ ಕಾರ್ಯಚಟುವಟಿಕೆಗಳೇನು;ಇದರಡಿಯಲ್ಲಿ ತೆಗೆದುಕೊಳ್ಳಬೇಕಾದ 
ಕಾಮಗಾರಿಗಳ ವಿಧ/ವಿವರಗಳಾವುವು; 2019-20 ಮತ್ತು 2020-21 ನೇ ಸಾಲಿನಲ್ಲಿ ಇವುಗಳಿಗೆ 
ಸರ್ಕಾರ ಒದಗಿಸಿದ ಅನುದಾನವೆಷ್ಟು; (ಬಿವರವಾದ ಮಾಹಿತಿ ನೀಡುವುದು) 


(ಇ) ತುಮಕೂರು ಜಿಲ್ಲೆಯು ಯಾವ ಕಾಡಾ ವ್ಯಾಪ್ತಿಗೆ ಬರುತದೆ; 


(ಈ) 2019-20 ಮತ್ತು 2020-21ನೇ ಸಾಲಿನಲ್ಲಿ ತುಮಕೂರು ಜಿಲ್ಲಾ ವ್ಯಾಪ್ತಿಯ ಎಲ್ಲಾ 
ತಾಲ್ಲೂಕುಗಳಲ್ಲಿ ಇದರಡಿ ಕೈಗೊಂಡ ಕಾಮಗಾರಿಗಳಾವುವು? (ತಾಲೂಕುವಾರು ವಿವರವಾದ 
ಮಾಹಿತಿ ನೀಡುವುದು) 


